೪ 
ಭಾಷಿಕ ವಿಶ್ಲೇಷಣೆ: ಭಾಷಾ ಬೋಧನೆಯಲ್ಲ ಅದರ ಮಹತ್ತ್ವ 
- ರಾಜೇಶ್‌ ಕುಮಾರ್‌ 


ಸಾರಾಂಶ: ಈ ಪ್ರಬಂಧವು ಭಾಷಿಕ ವಿಶ್ಲೇಷಣೆಯಿಂದ ಭಾಷಾ ಬೋಧನೆಯ ಮೇಲೆ ಆಗುವ 
ಪರಿಣಾಮಗಳನ್ನು ಕುರಿತು ನೋಮ್‌ ಚೋಮ್‌ಸ್ಕಿಯವರ ಭಾಷಾ ಸಿದ್ಧಾಂತವನ್ನು 
ಆಧಾರವಾಗಿಟ್ಟುಕೊಂಡು ವಿಷಯಗಳ ಬೋಧನೆಯಲ್ಲಿ ಭಾಷಾರ್ಜನೆಯ ಪ್ರಕ್ರಿಯೆಯನ್ನು 
ತೊಡಗಿಸುವುದು ಎಷ್ಟು ಅಗತ್ಯವಿದೆ ಎನ್ನುವುದರ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಇದು ಹಿಂದಿ ಭಾಷೆಯ 
ಸ್ವರೂಪವನ್ನು ಕೇಂದವಾಗಿಟ್ಟುಕೊಂಡು ಧ್ವನಿ, ಪದ ಮತ್ತು ವಾಕ್ಯಗಳ ಮಟ್ಟದಲ್ಲಿ ತನ್ನ ವಿಶ್ಲೇಷಣೆಯನ್ನು 
ಕೈಗೊಂಡಿದೆ ಮತ್ತು ಶಿಕ್ಷಕರಿಗೆ ಈ ಭಾಷಾ ಜ್ಞಾನದ ಆವಶ್ಯಕತೆಯಿದೆ ಎನ್ನುತ್ತದೆ. 


ಪ್ರಮುಖ ಪದಗಳು: ವಾಕ್‌ ಕಾರ್ಯತಂತ್ರ- Speech mechanism, ಭಾಷಿಕ ವಿಶ್ಲೇಷಣೆ- 
Linguistic analysis, ಧ್ವನಿಮಾ ಜೋಡಣೆಯ ವಿನ್ಯಾಸ-phono tactic pattern, ಶಬ್ದಾರ್ಥ 
ನಿರ್ವಚನಾಶಾಸ್ತ್ರ cಕ್ಷಣಗಳು- Phi (philogy features) features, ಅವ್ಯಾಕರಣಾತ್ಮಕ- 


Ungrammaticality. 


ಪೀಠಿಕೆ: 

ಈ ಲೇಖನದಲ್ಲಿ ಭಾಷಾ ಬೋಧನೆಯ ಭಾಷಿಕ ವಿಶ್ಲೇಷಣೆಯು ಯಾವ 
ಸೂಚ್ಛ್ಯಾರ್ಥಗಳನ್ನು ಧ್ವನಿಸುತ್ತದೆ ಎಂಬುದನ್ನು ತೋರಿಸಿಕೊಡಲಾಗಿದೆ. ಅದರ 
ಜೊತೆಗೆ ಎಲ್ಲಿ ಕಲಿಕೆಯು ಒಂದು ಪ್ರಜ್ಞಾಪೂರ್ವಕ ಪ್ರಕ್ರಿಯೆಯಾಗಿರುತ್ತದೆಯೋ 
ಮತ್ತು ಎಲ್ಲಿ ಅದು ಔಪಚಾರಿಕ ಬೋಧನೆಗಳನ್ನು ಒಳಗೊಂಡಿರುತ್ತದೆಯೋ 
ಅಂತಹ ಒಂದು ಪರಿಸರದಲ್ಲಿನ ಭಾಷಾ ಕಲಿಕೆಗೆ ಭಾಷಾರ್ಜನೆಯ ಗಹಿಕೆಯು 
(ಒಂದು ಸುಪ್ತಪಜ್ಞಾವಸ್ಥೆಯ ಪಕ್ರಿಯೆ) ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನೂ 
ಈ ಲೇಖನವು ಶೋಧಿಸುತದೆ. ಒಂದು ಜ್ಞಾನವ್ಯವಸ್ಥೆಯನ್ನು ದಕ್ಕಿಸಿಕೊಳ್ಳುವುದು 


po) 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ಬಾರಿ / ೩೫ 


ಮತ್ತು ಭಾಷೆಯೊಂದನ್ನು ದಕ್ಕಿಸಿಕೊಳ್ಳುವುದು ಇವೆರಡೂ ಗಮನಾರ್ಹವಾದ 
ರೀತಿಯಲ್ಲಿ ಒಂದಕ್ಕೂಂದು ಸಂಬಂಧ ಹೊಂದಿವೆ, ಅಂದರೆ ಯಾವುದೇ ಬಗೆಯ 
ಜ್ಞಾನವ್ಯವಸ್ಥೆಯನ್ನು ದಕ್ಕಿಸಿಕೊಳ್ಳಲು ಭಾಷೆಯು ಒಂದು ಮಹತ್ತ್ವದ ಸಾಧನವಾಗಿದೆ. 
ಭಾಷೆಯ ಪರಿಕಲ್ಲನಾತ್ಮಕ ಜ್ಞಾನದ ಅರಿವನ್ನು ಹೊಂದುವುದು ಸಮಾಜದೊಳಗೆ 
ಭವಿಷ್ಠದ ನಾಗರಿಕರ ಮನಸ್ಸುಗಳನ್ನು ವಕಾಸ ಮಾಡುವ ಹಂಬಲವನ್ನು ಇಟ್ಟುಕೊಂಡ 
ಶಿಕ್ಷಕರ ಒಂದು ಮುಖ್ಯವಾದ ಕಾಳಜಿಯಾಗುತ್ತದೆ. ಭಾಷಾ ಸಾಮರ್ಥ್ಯವು ಭಾಷೆಯನ್ನು 
ಅರಿಯುವ, ದಕ್ಕಿಸಿಕೊಳ್ಳುವ ಮತ್ತು ಬಳಸುವ ಪ್ರಭೇದಗಳಿಗೆ (5೪s) ವಿಶಿಷ್ಠವಾದ 
ಒಂದು ಸಾಮರ್ಥ್ಯವಾಗಿದೆ. ಈ ಸಾಮರ್ಥ್ಯವು ಜೈವಿಕವಾಗಿ ಮನುಷ್ಯರಲ್ಲಿ ಮಾತ್ರ 
ನೆಲೆಗೊಂಡಿದೆ (ಚೋಮ್‌ಸ್ಕಿ ೧೯೮೬). ಭಾಷೆಯು ಮಾನವರಲ್ಲಿ ಕನಿಷ್ಠ 
ಪ್ರಚೋದಕಗಳು ಸಿಕ್ಕರೂ ಬೆಳೆಯುತ್ತದೆ. ಈ ಒಂದು ವ್ಯಾಪಕ ಗಹಿಕೆಯ 
ಅಡಿಯಲ್ಲಿ ಭಾಷಾಶಾಸ್ತಜ್ನರು ಭಾಷೆಯನ್ನು ವಿಶ್ಲೇಷಿಸಿದ್ದಾರೆ. ಹೆಚ್ಚನ ಪ್ರಮಾಣದಲ್ಲಿ 
ಜಗತ್ತಿನ ಭಾಷೆಗಳಲ್ಲಿ ಎಲ್ಲವಕ್ಕೂ ಸಾಮಾನ್ಯವಾದ ಬಹಳಷ್ಟು ಅಂಶಗಳಿವೆ, ಆದರೂ 
ಅವು ಒಂದರಿಂದಿನ್ನೊಂದು ಗಮನಾರ್ಹವಾಗಿ ಭಿನ್ನವಾಗಿವೆ. ವ್ಯಾಕರಣದಲ್ಲಿ 
ಕ್ರಿಯೆಗಳು ಅಥವಾ ನಿಯಮಗಳು ಕಡಮೆ ಇದ್ದಷ್ಟೂ ಒಳ್ಳೆಯದು ಎಂಬುದನ್ನು 
ಭಾಷಿಕ ಸಿದ್ದಾಂ ೦ತವು ಸಷವಾಗಿ ಅನಾವರಣಗೊಳಿಸುತ್ತದೆ (ಚೋಮ್‌ ಸ್ತಿ, ೧೯೬೫). 
ಪಾಣಿನಿಯ 'ಅನಂತರದ ವ್ಯಾಕರಣಕಾರರು ಪ್ರಕ್ರಿಯೆಗಳನ್ನು ಕಡಮೆ ಮಾಡುವ 
ುಟ್ರಿನಲ್ಲಿ ಸರಳ ವ್ಯಾಕರಣದ ಒಂದು ಗಹಿಕೆಯನ್ನು ಒಪಿಕೊಂಡಿದ್ದಾರೆ. ಭಾಷೆಯ 
ಸ್ಪರೂಪ ಮತ್ತು ಸಂರಜನೆ ಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಭಾಷೆಯನ್ನು 
ಸಮಗವಾಗಿ ಗಹಿಸಬೇಕು ಮತ್ತು ಅನಂತರ ಅದರ ಒಳಗೆ ಏನಿದೆಯೋ ಅದನ್ನು 
ಗಮನಿಸಬೇಕು, ಹೊರತು ಸರಳರೇಖಾತ್ಮಕವಾಗಿ ಮತ್ತು ಒಂದಕ್ಕೆ ಇನ್ನೊಂದನ್ನು 
ಪೂರಕವಾಗಿ ಸೇರಿಸುತ್ತ ಹೋಗುವ ರೀತಿಯಲ್ಲಿ (additive) ಅಲ್ಲ (ಅಗ್ನಿಹೋತ್ರಿ, 
೨೦೦೬). ಮಗುವೊಂದು ತನ್ನ ಭಾಷೆಯ ಬಗೆಗೆ ಏನನ್ನು ಅರಿತಿದೆ ಎಂಬುದನ್ನು 
ಈ ಲೇಖನದಲ್ಲಿ ಕೊಟ್ಟ ಉದಾಹರಣೆಗಳು ಮತ್ತು ಅವುಗಳ ವಿಶ್ಲೇಷಣೆಗಳು 
ತೋರಿಸಿಕೊಡುತ್ತವೆ. ಹಾಗೆ ಮಾಡುವ ಗಿ ನಾನು ಅಂತಹ ವಿಶ್ಲೇಷಣೆಗಳು ಭಾಷಾ 
ನೋಧನೆಯ ಬಗೆಗೆ ಏನನ್ನು ಧ್ವನಿಸುತ್ತವೆ ಎಂಬುದನ್ನು ನಿರೂಪಿಸುತ್ತೇನೆ. ಒಂದು 
ಮಗುವು ತನ್ನ ಭಾಷೆಯ ಸಂರಚನೆ ಮತ್ತು ಬಳಕೆಯ ಬಗೆಗೆ ಏನನ್ನು ಅರಿತಿದೆ 
ಎ೦ಬುದನ್ನು ಅರ್ಥ ಮಾಡಿಕೊಳ ಳ್ಳುವುದು ನಾವು ಕಲಿಸಲು ಹೊರಟ ಭಾಷಗಳನ್ನು 
ಕಲಿಸಲು ae ಮಾಡುತ್ತದೆ. ಈ ಲೇಖನವು ಭಾಷೆಯ ಸ್ವರೂಪ ಮತ್ತು 


೩೬ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


ಸಂರಚನೆಯ ಮೇಲೆ ಧ್ವನಿಗಳು, ಪದಗಳು ಮತ್ತು ವಾಕ್ಯ ಹೀಗೆ ಮೂರು 
ಹಂತದ ಸ್ಥೂಲವಾದ ವಿಭಾಗಗಳನ್ನು ಹೊಂದಿದೆ. 


ವಾಕ್‌ ಕಾರ್ಯತಂತ್ರ ಮತ್ತು ಧ್ವನಿಗಳು 


ಈ ವಿಭಾಗವು ವಾಕ್‌ ಧ್ವನಿಗಳ ಕಾರ್ಯತಂತ್ರಗಳ ಬಗೆಗೆ ಇದೆ: ಒಂದು 
ಭಾಷೆಯ ಧ್ಲನಿ ವ್ಯವಸ್ಥೆ ಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ವಿಶ್ಲೇಷಣೆ ಮತ್ತು ಧ್ಲನಿ 
ಉತ್ಪಾದನೆಗೆ ಈ ಕಾರ್ಯತಂ ತ್ರಗಳತ ಗಮನ ಹರಿಸ ಬೇಕಾಗಿದೆ. 
ಹಿಂದಿ ಭಾಷೆಯಲ್ಲಿ ಸ್ತರೋಚ್ಚಾರಣೆಯ ಧ್ವನಿಗಳನ್ನು ಅವುಗಳ ಕಾಲಾವಧಿ (ಹ್ರಸ್ಪ 
ಮತ್ತು ದೀರ್ಪ) ಮತ್ತು ಉಚ್ಚಾರಣೆಯ ಜಾಗಗಳ (ಹಿಂದೆ, ಮಧ್ಯ ಮತ್ತು 
ಮುಂದೆ) ಪರಿಭಾಷೆಯಲ್ಲಿ ನಿರೂಪಿಸಲಾಗುತ್ತದೆ. ಈ ರೀತಿ (೧). 


ಸ್ವರೋಚ್ಲಾರಣೆಯ ಧ್ರನಿಗಳು 


ep 


SE oS 


ವ್ಯಂಜನಧ್ಧನಿಗಳು 

ಬಾಯಿಯ (ಧ್ವನಿ ಉತ್ಪತ್ತಿಯಾಗುವ ಪ್ರದೇಶ) ಹಲವು ಭಾಗಗಳು ವ್ಯಂಜನ 
ಧ್ವನಿಗಳ ಉಚ್ಚಾರಣೆಯ ಉಗಮ ಸ್ಥಾನಗಳಾಗಿ ಕೆಲಸ ನಿರ್ವಹಿಸುತ್ತವೆ. ಹಿಂದಿ 
ಭಾಷೆಯ ವ್ಯಂಜನ ಧ್ದನಿಗಳು(ಕನ್ನಡದಲ್ಲೂ ಹೀಗೆಯೇ- ಪರಿಶೀಲಕರು(ಪಶೀ)) 
ಕಂಠ್ಯ ತಾಲವ್ಯ, ಮೂರ್ಧನ್ಯ ದಂತ್ಯ ಮತ್ತು ಓಷ್ಟ್ಯ ಎಂಬ ಕ್ರಮದಲ್ಲಿ ಜೋಡಿಸಲ್ಲಟ್ಟಿವೆ. 
ಅವುಗಳ ಉಚ್ಚಾರಣೆಯ ರೀತಿಗಳು ಅವುಗಳ ವಿಶಿಷ್ಠ ಲಕ್ಷಣಗಳನ್ನು ಅರುಹುತ್ತವೆ. 
ಅವುಗಳ ಸಂಯೋಜನೆಯನ್ನು ಒಮ್ಮೆ ನೋಡೋಣ. ಕೋಷ್ಟಕದಲ್ಲಿ ಮೊದಲ 
ನಾಲ್ಕು ಲಂಬ ಸಾಲುಗಳಲ್ಲಿನ ವ್ಯಂಜನಗಳು ಮೌಖಿಕ ಧ್ವನಿಗಳಾಗಿವೆ ಮತ್ತು 
ಕೊನೆಯ ಲಂಬ ಸಾಲಿನ ವ್ಯಂಜನಗಳು ನಾಸಿಕ ಧ್ವನಿಗಳಾಗಿವೆ. ಮೌಖಿಕ ಧ್ಹನಿಗಳಲ್ಲ 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ /೩೭ 


ಮೊದಲ ಎರಡು ಲಂಬ ಸಾಲುಗಳು ಅಘೋಷಿತ (nಂn-vಂiced) ಧ್ಹನಿಗಳು, 
ಕೊನೆಯ ಎರಡು ಲಂಬ ಸಾಲುಗಳು ಘೋಷಿತ (೪ಂiಂd) ಧ್ಹನಿಗಳಾಗಿವೆ. 
ಮಹಾಪ್ರಾಣೋಚ್ಚಾರಣೆಗೆ ಸಂಬಂಧಿಸಿದಂತೆ ಅವು ಪರ್ಯಾಯವಾಗಿ 
ಬಳಸಲ್ಪಡುತ್ತವೆ. ಈ ರೀತಿ (೨). 

ಶಬ್ದಗಳನ್ನು ರೂಪಿಸುವುದು 


ಅಲ್ಲಪ್ರಾಣ | ಮಹಾಪ್ರಾಣ | ಅಲಪ್ರಾಣ | ಮಹಾಪ್ರಾಣ | ನಾಸಿಕ 
ಅಘೋಷಿತ | ಅಘೋಷಿತ | ಘೋಷಿತ 


oh ie me 

ಜಾ ಕ my ಕಾ 
Sse - sis » ಕ್‌ 
ಬಹುವಚನ: ವಚನ ಮತ್ತು ಲಿಂಗ 


ಕೆಲವು ಪುಸ್ತಕಗಳು "ಆ' (೩) ದಿಂದ ಕೊನೆಯಾಗುವ ನಾಮಪದಗಳನ್ನು 
ಪುಲ್ಲಿಂಗ ಎಂದೂ "ಈ' (i) ಯಿಂದ ಕೊನೆಯಾಗುವ ನಾಮಪದಗಳನ್ನು ಸ್ಟೀಲಿಂಗ 
ಎ೦ದೂ ಮತ್ತು ಉಳಿದವು ಅಪವಾದಗಳು/ಹೊರತಾದವು ಎಂದೂ ವರ್ಣಿಸುತ್ತವೆ. 
ಹಿಂದಿ ಭಾಷೆಯಲ್ಲಿ ಪ್ರತಿಯೊಂದು ನಾಮಪದವೂ ಒಂದೋ ಪುಲ್ಲಿಂಗವಾಗಿರಬೇಕು 
ಇಲ್ಲವೇ ಸ್ತೀಲಿಂಗವಾಗಿರಬೇಕು, ಯಾಕೆಂದರೆ ವಾಕ್ಯರಚನೆಯಲ್ಲಿ ಅದಕ್ಕೊಂದು 
ಸ್ಥಾನ ಸವಿದೆ. ಹಾಗಿದ್ದರೂ ಹಿಂದಿಯಲ್ಲ ನಾಮಪದ ಲಿಂಗವಾಗುವುದು ಬಿಡುವುದು 
ಯಾದೃಚ್ಛಿಕ (ನಿಶ್ಚಿತ ನಿಯಮಕ್ಕೆ ಒಳಪಟ್ಟಿರುವುದಿಲ್ಲ). ಭಾಷೆಯೆಂದರೆ ನಿಯಮಾಧಾರಿತ 


೩೮ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


ವಿದ್ಯಮಾನ ಎನ್ನುವ ವಿಚಾರವು 'ಅಪವಾದಗಳ' ಅಸಿತ್ಸವನ್ನು ಬಹುತೇಕವಾಗಿ 
ತಳ್ಳಿಹಾಕುತ್ತದೆ. ಈಗ ಹಿಂದಿ ನಾಮಪದಗಳ ಯಾದೃಚ್ಛಿಕ (arbitrary) Ooಗದ 
ಹಂಚಿಕೆಗೂ ಮತ್ತು ಅಲ್ಲಿ ಮೇಲಿನ ಮಾದರಿಯನ್ನು ಅನುಸರಿಸದ ಅಪವಾದಗಳು 
ದೊಡ್ಡ ಸಂಖ್ಯೆಯಲ್ಲಿ ಅಸ್ತಿತ್ವದಲ್ಲಿರುವುದಕ್ಕೂ ವಿವರಣೆಯ ಅಗತ್ಯವಿದೆ. ಅದನ್ನು 
ಎಚ್ಚರಿಕೆಯಿಂದ ವಿಶ್ಲೇಷಿಸಿದಾಗ ಅಲ್ಲೂಂದು ವ್ಯವಸ್ಥಿತ ಮತ್ತು ನಿಯಮಾಧಾರಿತ 
ಮಾದರಿ ಇರುವುದು ಗೋಚರಿಸುತ್ತದೆ. ಈಗ ಮೂಲ ಮಾದರಿಯನ್ನು ಅರ್ಥ 
ಮಾಡಿಕೊಳ್ಳಲು ಇಲ್ಲಿ ಕೊಟ್ಟಿರುವ ದತ್ತಾಂಶಗಳನ್ನೊಮ್ಮೆ (೩) ನೋಡೋಣ. 


ಏಕವಚನ ಬಹುವಚನ 
ಲಡಕಾ ಡಕೇ 

ಬಾಯ್‌ (ಹುಡುಗ) 

ಘರ್‌” 


ಲ 


ದೋಭಿ . ವಾಶರ್‌ | ಧೋಭಿ 
Ed 
ಲಡಕಿ ಗರ್ಲ್‌ ಲಡಕಿಯಾಂ 


ಕಮೀಜ್‌ ' ' ಶರ್ಟ್‌ | ಕಮೀಜೇಂ 

(ಅಂಗಿ) 

ಮಾಲಾ ಮಾಲಾಯೇಂ 
1 ನೆಕ್‌ಲೇಸ್‌ (ಸರ) 


ಆ ಸ್ಪರದಿಂದ ಕೊನೆಯಾಗುವ ನಾಮಪದಗಳು ಪುಲ್ಲಿಂಗಗಳಾಗಿವೆ ಮತ್ತು 
ಈ ಸ್ಪರದಿಂದ ಕೊನೆಯಾಗುವಂಥವು ಸ್ತೀಲಿಂಗಗಳಾಗಿವೆ. ಇದು ಸ್ವಾಭಾವಿಕವಾಗಿ 
ಬಂದ ಅಂತಸ್ಥ ಅರಿವುಗಳಿಂದಾಗಿ (೧೩ive ಗಟ) ವಿಶದವಾಗುತ್ತದೆ. ಈ 
ಸಾಮಾನ್ಯೀಕರಣವು ಧೋಭ (ಪುಲ್ಲಿಂಗ) ಮತ್ತು ಘರ್‌ (ಪುಲ್ಲಿಂಗ) ಶಬ್ದಗಳಲ್ಲ 
ಮುರಿಯಲಡುತ್ತದೆ. ಹಿಂದಿಯಲ್ಲಿ ಎರಡು ಪ್ರಕಾರದ ಪುಲ್ಲಿಂಗಗಳನ್ನು ನಾವು 
ಕಾಣುತ್ತೇವೆ; ಕೊನೆಯಲ್ಲಿ ಆ ಎಂಬ ದೀರ್ಫ ಸ್ಪರ ಬರುವ ನಾಮಪದಗಳು 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ / ೩೯ 


ಮತ್ತು ಆ ಸ್ಪರವೊಂದನ್ನು ಬಿಟ್ಟು ಬೇರೆ ಎಲ್ಲದರಿಂದ ಕೊನೆಗೊಳ್ಳುವ ನಾಮಪದಗಳು. 
ಆ ದೀರ್ಫಸ್ಪರದೊಂದಿಗೆ ಕೊನೆಗೊಳ್ಳುವ ನಾಮಪದಗಳು ಬಹುವಚನ ರೂಪದಲ್ಲಿ 
ಎ ಸ್ಪರದಿಂದ ಕೊನೆಗೊಳ್ಳುತ್ತವೆ. ಆ ಸ್ಪರವನ್ನು ಬಿಟ್ಟು ಮತ್ಕಾವ ಅಕ್ಷರದಿಂದ 
ಕೊನೆಗೊಂಡರೂ ಆ ನಾಮಪದಗಳು ಬಹುವಚನದಲ್ಲಿ ತಮ್ಮ ರೂಪಗಳನ್ನು 
ಬದಲಾಯಿಸುವುದಿಲ್ಲ. ಧೋಭಿ ಮತ್ತು ಘರ್‌ ಬಹುವಚನದಲ್ಲಿ ತಮ್ಮ ರೂಪವನ್ನು 
ಬದಲಾಯಿಸುವುದಿಲ್ಲವಾದ್ದರಿಂದ ಅವು ಪುಲ್ಲಿಂಗಗಳು. ಇದೇ ರೀತಿ ಅಲ್ಲಿ ಎರಡು 
ಪ್ರಕಾರದ ಸ್ತ್ರೀಲಿಂಗ ರೂಪಗಳಿವೆ; ಒಂದು ಈ ಯಿಂದ ಕೊನೆಗೊಳ್ಳುವಂಥದ್ದು, 
ಮತ್ತೊಂದು ಈ ಒಂದನ್ನು ಬಿಟ್ಟು ಉಳಿದೆಲ್ಲದರಿಂದ ಕೊನೆಗೊಳ್ಳುವಂಥದ್ದು. 
ಬಹುವಚನದಲ್ಲಿ ಇವೆರಡೂ ಪ್ರಕಾರಗಳಿಗೆ ಬೇರೆ ಬೇರೆ ರೂಪಗಳಿವೆ. ಈ 
ಸ್ಪರದಿಂದ ಕೊನೆಗೊಳ್ಳುವ ನಾಮಪದಗಳು ಬಹುವಚನದಲ್ಲಿ ಇಯಾನ್‌ 
ಎಂದಾಗುತ್ತವೆ. ಮಾಲಾ (ಸ್ತೀಲಿಂಗ) ದಂತಹ ನಾಮಪದಗಳು ಕಮೀಜ್‌ (ಸ್ಟೀಲಿಂಗ) 
ನಂತೆ ಬಹುವಚನದಲ್ಲಿ ಬೇರೆ ರೂಪವನ್ನು ಹೊಂದುತ್ತವೆ. ಇವೆರಡೂ ಸ್ತೀಲಿಂಗ 
ರೂಪಗಳು ಮತ್ತು ಇವೆರಡೂ ಈ ಯನ್ನು ಬಿಟ್ಟು ಬೇರೆಯದರಿಂದ ಕೊನೆಗೊಳ್ಳುವ 
ನಾಮಪದಗಳು. `ಈ ವಿವರಣೆಯು ಅಪವಾದಗಳಿಗೆ ಎಡೆ ಮಾಡಿಕೊಡುವುದಿಲ್ಲ. 
ಹೀಗೆ ಮೂಲ ಮಾದರಿಯ ಜ್ಞಾನವು ಭಾಷೆಯೆಂಬುದು ನಿಯಮಾಧಾರಿತ ವಿದ್ಧಮಾನ 
ಎ೦ಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅಂತಹ 
ಜ್ಞಾನವ್ಯವಸ್ಥೆಯು ಭಾಷಾ ಬೋಧನೆಗೆ ಉಪಯುಕ್ತವಾಗುತ್ತದೆ; ಇಲ್ಲಿ ಹಿಂದೀ 
ಭಾಷೆಯನ್ನು ನಿದರ್ಶಿಸಲಾಗಿದೆ. 


ಅನುನಾಸಿಕಗಳ ಹೊಂದಾಣಿಕೆ (ಸಾಂಗತ್ಯ) 


ಎಲ್ಲಕ್ಕಿಂತ ಹೆಚ್ಚು ಬಳಕೆಯಲ್ಲಿರುವ ಧ್ವನಿಮಾ ಜೋಡಣೆಯ ವಿನ್ಯಾಸವು 
(phono tactic pattem CVCV) ಆಗಿದೆ. ಒಂದು ಶಬ್ದದ ರಚನೆಗೆ ಸ್ಪರ ಮತ್ತು 
ವ್ಯಂಜನಗಳೆರಡೂ ಬೇಕು. ಶಬ್ದ ರಚನೆಗೆ ವ್ಯಂಜನಗಳಂತೂ ಅತ್ಯಂತ ಅವಶ್ಯವಾಗಿವೆ, 
ಆದರೂ ಭಾಷೆಗಳಲ್ಲಿ ಕೇವಲ ಸ್ವರಗಳಿಂದ ರಚಿತವಾದ ಶಬ್ದಗಳ ಉದಾಹರಣೆಗಳು 
ಹೇರಳವಾಗಿ ಸಿಗುತ್ತವೆ. ಆದರೆ ಭಾಷೆಗಳಲ್ಲಿ ಕೇವಲ ವ್ಯಂಜನಗಳನ್ನು ಮಾತ್ರ 
ಹೊಂದಿದ ಒಂದು ಶಬ್ದವೂ ಇರುವುದಿಲ್ಲ. ಪ್ರಾರಂಭದಲ್ಲಿ, ಮಧ್ಯದಲ್ಲಿ ಮತ್ತು 
ಕೊನೆಯಲ್ಲಿ ವ್ಯಂಜನಗಳ ಗುಚ್ಛವನ್ನು ಹೊಂದಿದ ಶಬ್ದಗಳು ಬಹಳಷ್ಟಿವೆ. ಎಲ್ಲ 
ವ್ಯಂಜನೆಗಳಲ್ಲಿಯೂ ಒಂದು "ಅ' ಸ್ವರವು ಅಂತರ್ಗತವಾಗಿರುತ್ತದೆ. ಗುಚ್ಛಿದಲ್ಲಿ 
ಮೊದಲನೆಯ ವ್ಯಂಜನವು ತನ್ನಲ್ಲಿ ಅಂತರ್ಗತವಾದ ಸ್ಪರದ ಗುಣವನ್ನು 
ಕಳೆದುಕೊ ಇಳುತ್ತದೆ. ಈ ಕೆಳಗೆ (೪) ಕೊಟ್ಟಿರುವ ಉದಾತರಣಗಳು. Fr 


೪೦ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


ವ್ಯಂಜನವು ಅನುನಾಸಿಕವಾಗಿರುವ ಅನುನಾಸಿಕಗಳ ಗುಚ್ಛವನ್ನು ಒಳಗೊಂಡಿವೆ. 
(ಕನ್ನಡದಲ್ಲಿಯೂ ಹೀಗೆಯೇ! ನಮ್ಮ ೧೮ನೇ ಶತಮಾನದ ಬರಹಲ್ಲಿ ಈ ರೀತಿಯ 
ಬರಹವನ್ನೇ ಕಾಣಬುದು. ಉದಾ: ನನ್ನನ, ಕಣ್ಣ, ಚಇ್ಣುಲ, ಕಮ್ಮನಿ. ಇವುಗಳಿಗೆ 
ಈಗ ಸೊನ್ನೆ ಬರೆದರೂ ಉಚ್ಚಾರದಲ್ಲಿ ಕೇಳಿಸುವುದು ಆಯಾ ವರ್ಗದ 
ಅನುನಾಸಿಕವೇ!-ಪಶೀ) 


7 
[ಪ4ಳ+ಜಾ-ಪಂಜಾ/ಪಇ*ಜಾ] 


ಅಂಧಾ | ಬೈಂಡ್‌ [ಅ+೬ನ್‌4+ ಧಾ-ಅಂಧಾ/ಅನ್‌ದಾ] 


ಮೇಲಿನ ಪ್ರತಿಯೊಂದೂ ಉದಾಹರಣೆಗಳಲ್ಲಿ ಒಂದು ಅನುನಾಸಿಕ ವ್ಯಂಜನ 
(n೩sal consonant) ಮತ್ತು ಅದರ ಅನಂತರದ ಒಂದು ವ್ಯಂಜನ ಧ್ವನಿಯೊಡನೆ 
ಒಂದು ಗುಚ್ಛವಾಗಿದೆ. ಪಂಖಾ ಶಬ್ದದಲ್ಲಿ ಅನುನಾಸಿಕದ ಅನಂತರ ಕಂಠ್ಯ ಧ್ವನಿಯ 
ಖ ವ್ಯಂಜನವಿದೆ. ಪಂಜಾ ದಲ್ಲಿ ಅನುನಾಸಿಕದ ಅನಂತರ ಬರುವ ವ್ಯಂಜನವು 
ತಾಲವ್ಯವಾಗಿದೆ; ಅಂಡಾ ದಲ್ಲಿ ಮೂರ್ಧನ್ಯ, ಅಂಧಾ ದಲ್ಲಿ ದಂತ್ಯ ಮತ್ತು ಕಂಭಾ 
ದಲ್ಲಿ ಓಷ್ಟ್ಯ್ಯವಾಗಿದೆ. ಈ ಗುಚ್ಛಗಳನ್ನು ಸೂಕ್ಷ ವಾಗಿ ಪರಿಭಾವಿಸಿದರೆ ಬಹಳ 
ಸಂಗತಿಗಳು ತಿಳಿದುಬರುತ್ತವೆ. ಈ ಗುಚ್ಛಗಳಲ್ಲಿ ವ್ಯಂಜನದ ಅನುನಾಸಿಕ ಗುಣವನ್ನು 
ವ್ಯಂಜನಗಳ ಉಚ್ಚಾರದ ಸ್ಥಾನವನ್ನು ನೋಡಿ ಊಹಿಸಬಹುದಾಗಿದೆ. ಅನುನಾಸಿಕಗಳು 
ಮತ್ತು ಮೌಖಿಕ ಧ್ಹನಿಗಳಿಗೆ ಇರುವ ಉಚ್ಚಾರಗಳ ಸ್ಥಾನವು ಒಂದೇ ಆಗಿದೆ; 
ಪಂಖಾ ದಲ್ಲಿ ಕಂಠ್ಯ ಅನುನಾಸಿಕ, ಪಂಜಾ ದಲ್ಲಿ ತಾಲವ್ಯ ಅನುನಾಸಿಕ, ಅಂಡಾ 
ದಲ್ಲಿ ಮೂರ್ಧನ್ಯ ಅನುನಾಸಿಕ, ಅಂಧಾ ದಲ್ಲಿ ದಂತ್ಯ ಅನುನಾಸಿಕ ಮತ್ತು ಕಂಭಾ 
ದಲ್ಲಿ ಓಷ್ಟ್ಯ ಅನುನಾಸಿಕ. ಈ ವಿದ್ಯಮಾನವನ್ನೇ ಅನುನಾಸಿಕಗಳ ಹೊಂದಾಣಿಕೆ 
(ಸಾಂಗತ್ಯ) ಎಂದು ಕರೆಯುವುದು. ಹೀಗೆ ವಿಭಿನ್ನ ಭಾಷಿಕ ವಿದ್ಯಮಾನವು (rss 
linguistic phenomenon) ನಿಯಮಾಧಾರಿತ ಭಾಷಾ ಮಾದರಿಯನ್ನು ಅರ್ಥ 
ಮಾಡಿಕೊಳ್ಳಲು ಕೂಡಾ ಸಹಾಯ ಮಾಡುತ್ತದೆ ಮತ್ತು ಶಿಕ್ಷಕರಿಗೆ ತರಗತಿಗಳಲ್ಲ 
ಅಂತಹ ವಿಚಾರಗಳನ್ನು ನಿಭಾಯಿಸಲು ತಕ್ಕ ಮಾಹಿತಿಯನ್ನೂ ನೀಡುತ್ತವೆ. 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ / ೪೧ 


ವಾಕ್ಯರಚನೆ 

ಭಾಷೆಯು ಒಂದು ನಿಯಮಾಧಾರಿತ ವ್ಯವಸ್ಥೆಯಾಗಿ ವಾಕ್ಯಗಳ ಮಟ್ಟದಲ್ಲಿ 
ಹೇಗಿರುತ್ತದೆ ಎಂಬುದನ್ನು ಈ ವಿಭಾಗದಲ್ಲಿ ವಿವರಿಸಲಾಗಿದೆ. ಅನ್ನಯಕ್ರಮಗಳು 
(agreement systems), ನಿಷೇಧೋಕ್ತಿ, ಮತ್ತು ನಕಾರಾತ್ಮಕ ಧ್ರುವೀಯ 
ಘಟಕಗಳಿಂದ (Negative polarity items) ಉದಾಹರಣೆಗಳು ಸಿಗುತ್ತವೆ. ವಾಕ್ಕದಲ್ಲಿ 
ಎರಡು ಮುಖ್ಯ ಭಾಗಗಳಿರುತ್ತವೆ, ಅವು ಕರ್ತೃ ಮತ್ತು ಆಖ್ಯಾತ (ಸಬ್ಬೆಕ್ಸ್‌ ಮತ್ತು 
ಪ್ರೆಡಿಕೇಟ್‌). ಆಖ್ಯಾತವು ಒಂದು ಕ್ರಿಯಾಪದ ಮತ್ತು ಒಂದು ಕರ್ಮಪದವನ್ನು 
ಒಳಗೊಂಡಿರುತ್ತದೆ. ಭಾಷೆಯ ಸಾರ್ವತ್ರಿಕ ತತ್ತ್ವಗಳು ತಿಳಿಸುವಂತೆ ಒಂದು 
ಕರ್ತೃ ಪದ ಮತ್ತು ಒಂದು ಕ್ರಿಯಾಪದ ಇರದೇ ವಾಕ್ಕವೊಂದು ಆಗಲು ಸಾಧ್ಯವಿಲ್ಲ. 
ಅದೇ ಹೊತ್ತಿಗೆ ಈ ಎರಡು ಭಾಗಗಳ ಶಬ್ದಾರ್ಥ ನಿರ್ವಚನಾಶಾಸ್ತ್ರ (ಫೈ ಫೀಚರ್ಸ್‌) 
ಲಕ್ಷಣಗಳ ನಡುವೆ ಅನ್ವಯಕ್ರಮ ಇರಬೇಕು. 


ಅನ್ಹ್ವಯಕ್ತಮ 

ಭಾಷೆಗಳಲ್ಲಿ ಕೆಲವೊಂದು ಶಬ್ದಾರ್ಥ ನಿರ್ವಚನಾಶಾಸ್ತ್ರ ಲಕ್ಷಣಗಳಿಗೆ 
ಅನುಗುಣವಾಗಿ ಕರ್ತ್ರೃಪದಗಳು ಕ್ರಿಯಾಪದಗಳೊಂದಿಗೆ ಹೊಂದಿಕೊಳ್ಳುತ್ತವೆ. 
ಈ ಲಕ್ಷಣಗಳು ಭಾಷೆಯಿಂದ ಭಾಷೆಗೆ ವ್ಯತ್ಯಾಸವಾಗುತ್ತವೆ. ಈ ಲಕ್ಷಣಗಳು 
ಸಾಮಾನ್ಯವಾಗಿ ವಚನ, ಪುರುಷ ಮತ್ತು ಲಿಂಗರೂಪಗಳನ್ನು ಒಳಗೊಂಡಿರುತ್ತವೆ. 
ನಾಮಪದ(ಕರ್ತ್ವೃಪದ) ಗುಚ್ಛದಲ್ಲಿ (noun phrase) wಬರುವ ಕೆಲವು ಲಕ್ಷಣಗಳು 
ಕ್ರಿಯಾಪದ ಗುಚ್ಛದ (೪b phrase) ಲಕ್ಷಣಗಳೊಂದಿಗೆ ಹೊಂದಿಕೊಳ್ಳಬೇಕು. 
ಕ್ರಿಯಾಪದದಲ್ಲಿ ಭೌತಿಕವಾಗಿ ಇರುವ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಾಷೆಗಳು 
ಒಂದರಿಂದ ಇನ್ನೊಂದು ಭಿನ್ನವಾಗಿವೆ. 


೫.ರಾಜು ಮೂವಿ ದೇಖ್‌ ರಹಾ ಥಾ 
ರಾಜು-ಏಕ-ಪು ಮೂವಿ-ಏಕ-ಸ್ತೀ ವಾಚ್‌ (€೦೧)-ಏಕ-ಪು ಭೂತ-ಏಕ-ಪು 
ರಾಜು(ಪು-ಏಕ) ವಾಸ್‌ (ಪು-ಏಕ) ವಾಚಿಂಗ್‌ ಅ ಮೂವಿ (ಸೀ-ಏಕ) 
(ರಾಜು ಸಿನಿಮಾವನ್ನು ನೋಡುತ್ತಿದ್ದ) 


ಹಿ೦ದಿ ವಾಕ್ಯದ ಕ್ರಿಯಾಪದದಲ್ಲಿ ವಚನ ಮತ್ತು ಲಿಂಗ ಇವೆರಡೂ ಕಾಣಬೇಕು. 
(ಕನ್ನಡದಲ್ಲಿಯೂ ಹೀಗೆಯೇ- ಪ್ರಥಮ ಪುರುಷ (third person) ಏಕವಚನ 


೪೨ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


ಕ್ರಿಯಾಪದದಲ್ಲಿ ವಚನ, ಲಿಂಗ ಎರಡೂ ಕಂಡುಬರುತ್ತವೆ. ಉದಾ: ಗೀತಾ ಸಿನಿಮಾ 
ನೋಡಿದಳು. ಆದರೆ ಉತ್ತಮ ಪುರುಷ ಏಕವಚನ ಕ್ರಿಯಾಪದದಲ್ಲಿ ವಚನವಿರುತ್ತದೆ, 
ಲಿಂಗವಿರುವುದಿಲ್ಲ. ಉದಾ: ನಾನು ಹೋಗುತ್ತೇನೆ. -ಪಶಿಲ (೫ ರಲ್ಲಿ ತೋರಿಸಿದ 
ಹಾಗೆ), ಆದರೆ ಇಂಗ್ಲಿಷ್‌ ವಾಕ್ಯದಲ್ಲಿ ಕೇವಲ ವಚನವು ಮಾತ್ರ ಕಾಣುತ್ತದೆ. ಇದಕ್ಕೆ 
(೫) ರಲ್ಲಿ ತೋರಿಸಿದ ಇಂಗ್ಲಿಷಿನ ವಾಕ್ಯವನ್ನು ಗಮನಿಸಿ. (೫) ರ ಹಿಂದಿ 
ವಾಕ್ಯದಲ್ಲಿ ಕರ್ತೃಪದ "ರಾಜು'ವಿನ ಪುಲ್ಲಿಂಗ ಮು ಏಕವಚನ ರೂಪವು ಆ 
ವಾಕ್ಸದ ಅನಬನಾವ ದೇಖ್‌ ರಹಾ ಥಾ ದಲ್ಲಿ ಷು ಅದೇ ಮೌಲ್ಕದೊಂದಿಗೆ 
ಎಮುನನವಮ ಇದು ಕರ್ತೃ ಮತ್ತು ಕ್ರಿಯಾಪದದ ನಡುವಿನ ಹೊಂದಿಕೆಗೆ 
ಒಂದು ನಾದಿದ 


ಪದ ಜೋಡಣೆಯ ಕ್ರಮ 
ಕರ್ತೃಪದ - ಕರ್ಮಪದ -ಕ್ರಿಯಾಪದ 

ಒಂದು ವಾಕ್ಕದಲ್ಲಿನ ಪದ ಜೋಡಣೆಯ ಕ್ರಮಕ್ಕೆ ಸಂಬಂಧಿಸಿದಂತೆ 
ಕರ್ತ್ರೃಪದವು ಆಖ್ಯಾತ (ಪ್ರೆಡಿಕೇಟ್‌) ಕ್ಕಿಂತ ಮೊದಲು ಬರುತ್ತದೆ. ಆದರೆ ಭಾಷೆಗಳು 
ಆಖ್ಯಾತದೊಳಗಿನ (ಪ್ರೆಡಿಕೇಟ್‌ನೊಳಗಿನ) ಕರ್ಮಪದದ ಸ್ಥಾನಕ್ಕನುಗುಣವಾಗಿ 
ಭಿನ್ನವಿರುತ್ತವೆ. ಹಿಂದಿಯಲ್ಲಿ ಆಖ್ಯ್ಕಾತದೊಳಗಿನ (ಪ್ರೆಡಿಕೇಟ್‌ನೊಳಗಿನ) ಕರ್ಮಪದವು 
ಕ್ರೆಯಾಪದಕ್ಕಿಂತ ಮೊದಲು ಬರುತದೆ ಮತ್ತು ಇಂಗ್ಲಿಷಿನಲ್ಲಿ ಕರ್ಮಪದವು ಕ್ರಿಯಾಪದದ 
ಅನಂತರ ಬರುತದೆ. 


೬. ಸೀಮಾ ನೇ ರಾಜೂ ಕೋ ಕಪಡೇ ದಿಯೇ 
ಸೀಮಾ- ಏ-ಸ್ತ್ರೀ ERG ರಾಜು-ಪು-ಏ ಟು ಕ್ಲೋಥ್‌-ಬಹು-ಪು 
ಗಿವ್‌-PERF-ಪು-ಬಹು 
“ಸೀಮಾ ಗೇವ್‌ ಕ್ಲೋಥ್ಸ್‌ ಟು ರಾಜು'' 
(ಸೀಮಾಳು ರಾಜುವಿಗೆ ಬಟ್ಟೆಗಳನ್ನು ಕೊಟ್ಟಳು) 

(೬) ರಲ್ಲಿ ಕರ್ತೃ ನಾಮಪದವು ಆಖ್ಯಾತಕ್ಕಿಂತ (ಪೆಡಿಕೇಟ್‌) ಮೊದಲು 
ಬಂತು. ಆಖ್ಯಾತದೊಳಗೆ (ಪೆಡಿಕೇಟ್‌ನೊಳಗೆ) ಕರ್ಮಪದಗಳು ಕ್ರಿಯಾಪದಕ್ಕಿಂತ 
ಮೊದಲು ಬಂದವು. ಈ ಉದಾಹರಣೆಯೊಂದಿಗೆ ಹಿಂದಿಯಲ್ಲಿ ಆಖ್ಯಾತದೊಳಗೆ 
(ಪ್ರೆಡಿಕೇಟ್‌ನೊಳಗೆ) ಪರೋಕ್ಷ ಕರ್ಮವು ಕ್ರಿಯಾಪದದ ಅಪ ಪರೋಕ್ಷ ಕರ್ಮಕ್ಕಿಂತ 
ಮೊದಲು ಬರುತದೆ ಎಂಬುದನ್ನೂ ತಿಳಿದೆವು. 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ / ೪೩ 


ನಿಷೇಥೋಕ್ತಿ ಮತ್ತು ನಕಾರಾತ್ಮಕ ಧ್ರುವೀಯ ಘಟಕಗಳು (Negative Polarity 
Items) 
ಮನುಷ್ಯರ ಭಾಷೆಯ ಮತ್ತೊಂದು ಆಕರ್ಷಕ ಅಂಶವೆಂದರೆ ನಿಷೇಧೋಕ್ತಿ 
ನಿಷೇಧೋಕ್ತಿಯ ವಿಶ್ಲೇಷಣೆಯು ಭಾಷೆಯ ಹಲವು ಆಸಕ್ತಿದಾಯಕ ಅಂಶಗಳ 
ಜೊತೆಗೆ ಭಾಷೆಯ ಅಧಿಗೃಹಣ ಮತ್ತು ಕಲಿಕೆಯ ಪ್ರಕ್ರಿಯೆಗಳನ್ನು ಅರ್ಥ 
ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 
ನಿಷೇಧಾರ್ಥಕ ಸೂಚಿಗಳು 
ಹಿಂದಿಯಲ್ಲಿ ನಿಷೇಧೋಕ್ತಿಗೆ ಮೂರು ಸೂಚಿಗಳಿವೆ; (ಕನ್ನಡದಲ್ಲಿಯೂ 

ಮೂರು ನಿಷೇಧೋಕ್ತಿಗಳಿವೆ, ಇಲ್ಲ, ಅಲ್ಲ, ಬೇಡ-ಪಶೀ) ನಹೀ, ನಾ ಮತ್ತು 
ಮತ್‌. ನಹೀ ಮತ್ತು ನಾ ಹೆಚ್ಚು ಕಡಮೆ ಎಲ್ಲ ಸಂದರ್ಭಗಳಲ್ಲಿಯೂ ಬಳಸಲ್ಪಡುತ್ತವೆ, 
(೭) ನ್ನು ನೋಡಿ. ಆದರೆ ಮತ್‌ ಎಂಬುದು ಆಜ್ಞಾರ್ಥಕ ವಾಕ್ಯಗಳಲ್ಲಿ ಮಾತ್ರ 
ಬರುತ್ತದೆ, (೮) ರಲ್ಲಿ ಇರುವ ಹಾಗೆ. ಒಂದು ಭಾಷೆಯಲ್ಲಿ ಎರಡು ಬಗೆಯ 
ನಿಷೇಧೋಕ್ಷಿಗಳು ಇರುತ್ತವೆ. ಒಂದು ವಾಕ್ಕಕ್ಕೆ ಸಂಬಂಧಿಸಿದ. ನಿಷೇಧೋಕ್ಷಿ 
(sentential, ಮತ್ತೊಂದು ಘಟಕಕ್ಕೆ ಸಂಬಂಧಪಟ್ಟ (0೦st) ನಿಷೇಧೋಕ್ತಿ. 
ವಾಕ್ಯಕ್ಕೆ ಸಂಬಂಧಿಸಿದ್ದು ಸಾಮಾನ್ಯವಾಗಿ ಕ್ರಿಯಾಪದದ ಹಿಂದೆಯೇ ಬರುತ್ತದೆ 
ಮತ್ತು ಇಡೀ ವಾಕ್ಯವನ್ನೇ (೭ ನ್ನು ನೋಡಿ) ನಕಾರಾತ್ಮಕವಾಗಿಸುತ್ತದೆ. ಆದರೆ 
ಘಟಕಕ್ಕೆ ಸಂಬಂಧಿಸಿದ್ದು (೯) ತಾನು ಯಾವುದರ ಅನಂತರ ಬರುತ್ತದೆಯೋ ಆ 
ಘಟಕವನ್ನಷ್ಟೇ ನಕಾರಾತ್ಮಕವಾಗಿಸುತ್ತದೆ. 
೭. ರಾಜು ಆಜ್‌ [ನಹೀ/ನಾ/ಮತ್‌ ಆಯೇಗಾ] 

ರಾಜು ಟುಡೇ ನಿಷೇಧಾರ್ಥ  ಕಮ್‌-ಭವಿಷ್ಯತ್‌-ಪು-ಏಕ 

"ರಾಜು ವಿಲ್‌ ನಾಟ್‌ ಕಮ್‌ ಟುಡೇ 

(ರಾಜು ಇವತ್ತು ಬರುವುದಿಲ್ಲ) 
೮. (ತುಮ್‌) [ಮತ್‌/ನಹೀ/ನಾ ಜಾವೋ] 

ಯು . .ನಿಷೇಧಧಾರ್ಥ ಗೋ-ಆಜ್ಞಾರ್ಥಕ 

"ಡೋಂಟ್‌ ಗೋ.' 

(ನೀನು ಹೋಗಬೇಡ) 


೪೪ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


೯. ಹಮ್‌ [ಮೋಟಾರ್‌ ಸೈಕಲ್‌ ಸೇ ನಹೀ] (ಕಾರ್‌ ಸೇ) ಜಾಯೇಂಗೇ 
ವ ಮೋಟಾರ್‌ ಸೈಕಲ್‌ ಬೈ ನಿಷೇಧಾರ್ಥ ಕಾರ್‌ ಬೈ ಗೋ-ಭವಿಷ್ಯತ್‌-ಪು-ಏಕ 
"ವ ವಿಲ್‌ ಗೋ ಬೈ ಕಾರ್‌ ಬಟ್‌ ನಾಟ್‌ ಬೈ ಮೋಟಾರ್‌ ಸೈಕಲ್‌.' 
(ನಾವು ಮೋಟರ್‌ ಸೈಕಲ್ಲಿನಿಂದ ಅಲ್ಲ ಕಾರಿನಿಂದ ಹೋಗುತ್ತೇವೆ) 


ನಕಾರಾತ್ಮಕ ಧುವೀಯ ಘಟಕಗಳಿಗೆ ಅನುಮತಿ 

ಭಾಷೆಗಳಲ್ಲಿ ಕೆಲವೊಮ್ಮೆ ಏಕ್‌ ಫೂಟ ಕೌಡಿ "೩7d ೦! (ಒಂದು 

ಯಾಖಪೈಸೆ), ಹರಗಿಜ್‌/ಕತೈೆ "೩೬ ೩y ೦೦5! (ಸುತಾರಾಂ/ಖಂಡಿತಾ) ಮತ್ತು 
pen “any (ಯಾರೋ/ಯಾವುದೋ) ರೀತಿಯ ಅಂಶಗಳು ಆ 
ವಾಕ್ಯದಲ್ಲಿ ಒಂದು ನಿಷೇಧಾರ್ಥವನ್ನು ಸೂಚಿಸುವ ಪ್ರತ್ಯಯ ಇದ್ದರೆ ಮಾತ್ರ 
ಸಮರ್ಥನೀಯವಾಗುತ್ತವೆ. ನಿಷೇಧಾರ್ಥಕ ಪ್ರತ್ಯಯ ಇರದೇ ಇದ್ದಲ್ಲಿ ಅಂತಹ 
ಘಟಕಗಳನ್ನು ವಾಕ್ಯದಲ್ಲಿ ತರುವುದರಿಂದ ' ಅದು ಅವ್ಯಾಕರಣಾತ್ಮಕಕ್ಕೆ 
MR, ದಾರಿಯಾಗುತ್ತದೆ, (೧೦೪-ಬ) ನೋಡಿ. ಇವುಗಳನ್ನೇ 
ನಕಾರಾತ್ಮಕ ಧ್ರುವೀಯ ಘಟಕಗಳು ಎಂದು ಕರೆಯುತ್ತಾರೆ. 


೧೦೮೪. ಗರೀಬೋ ಕೋ ಏಕ್‌ ಪೂಟಿ ಕೌಡಿ *(ನಹೀ) ಮಿಲಿ 
ಪೂರ್‌-ಬಹು-೦ಔL ಟು ಒನ್‌ ಬ್ರೋಕನ್‌ ಶೆಲ್‌ ನಿಷೇಧಾರ್ಥ 
Nu-PERF-A¢ 
"ದ ಪೂರ್‌ ಡಿಡ್‌ ನಾಟ್‌ ಗೆಟ್‌ ಅ ರೆಡ್‌ ಸೆಂಟ್‌. 
(ಬಡವರಿಗೆ ಒಂದು ನಯಾಖೈಸೆಯೂ ಸಿಗಲಿಲ್ಲ) 


ಬ. ರಾಜು ಹರ್ಗಿಜ್‌/ಕತೈ (ನಹೀ) ಆಯೇಗಾ 
ರಾಜು ಅಟ್‌ ಅನಿ ಕಾಸ್ಟ್‌ ನಿಷೇಧಾರ್ಥ ಕಮ್‌-ಪು-ಏಕ-ಭವಿಷ್ಯತ್‌ 
"ರಾಜು ವಿಲ್‌ ನಾಟ್‌ ಕಮ್‌ ಅಟ್‌ ಆಲ್‌/ಅಟ್‌ ಅನಿ ಕಾಸ್ಟ್‌ 
(ರಾಜು ಖಂಡಿತಾ ಬರುವುದಿಲ್ಲ) 


ಕೆಲವೊಮ್ಮೆ ವಾಕ್ಯದಲ್ಲಿ ನಿಷೇಧಾರ್ಥಕ ಪ್ರತ್ಯಯಗಳು ಇರದೇ ಇದ್ದರೂ 
ಕೆಲವು ನಕಾರಾತ್ಮಕ ಧ್ರುವೀಯ ಘಟಕಗಳಿಗೆ ಅನುಮತಿ ನೀಡಲಾಗುತ್ತದೆ. (೧೧೮೪) 
ಮತ್ತು (೧೨೪) ದಲ್ಲಿ ಕಾಣುವಂತೆ ನಿಷೇಧಾರ್ಥಕ ಪ್ರತ್ಯಯಗಳು ಇರದೇ ಇದ್ದರೂ 
ಅವುಗಳಿಗೆ ಅನುಮತಿ ಸಿಕ್ಕಿರುತ್ತದೆ. 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ / ೪೫ 


೧೧೪. ರಾಜೂ ನೇ ಕಿಸೀ. ಕೋ. ಮಾರಾ? 
ರಾಜು ERG ಸಮ್‌ಒನ್‌ ಟು ಹಿಟ್‌-ಪು-ಏಕ-ಪರ್‌ಫೆಕ್ಸ್‌ 
"ಡಿಡ್‌ ರಾಜು ಹಿಟ್‌ ಎನಿಒನ್‌? 
(ರಾಜು ಯಾರಿಗಾದರೂ ಹೊಡೆದನೆ?) 


೧೧ಬ. *ರಾಜು ಹರ್ಗಿಜ್‌/ಸತೈ ಆಯೇಗಾ? 
ರಾಜು ಅಟ್‌ ಎನಿ ಕಾಸ್ಟ್‌ ಕಮ್‌-ಪು-ಏಕ-ಭವಿಷ್ಯತ್‌ 
"ವಿಲ್‌ ರಾಜು ಕಮ್‌ ಎಟ್‌ ಆಲ್‌/ಎಟ್‌ ಎನಿ ಕಾಸ್ಟ್‌?” 
(ರಾಜು ಖಂಡಿತಾ ಬರುವನೇ?) 


೧೨೪. ರಾಜು ಕಿಸಿ ಕೋ ಮಾರ್‌ ಸಕ್ತಾಹೈ 
ರಾಜು ಸಮ್‌ಒನ್‌ ಟು ಹಿಟ್‌ ಕನ್‌-IMPF-)-05-PRES-S 
"ರಾಜು ಕ್ಯಾನ್‌ ಹಿಟ್‌ ಎನಿಒನ್‌.' 
(ರಾಜು ಯಾರನ್ನಾದರೂ ಹೊಡೆಯಬಹುದು) 


೧೨ಬ. ರಾಜು ಹರ್ಗಿಜ್‌/ಸತೈ ಸೀಮಾ ಕೋ ಮಾರ್‌ ಸಕ್ತಾ ಹೈ 
ರಾಜು ಅಟ್‌ ಅನಿ ಕಾಸ್ಟ್‌ ಸೀಮಾ ಟು ಹಿಟ್‌ ಕಾನ್‌-IMPF-)-o5- 
PRES-S 
"ರಾಜು ಕ್ಯಾನ್‌ ಹಿಟ್‌ ಸೀಮಾ ಎಟ್‌ ಆಲ್‌/ಅಟ್‌ ಅನಿ ಕಾಸ್ಟ್‌' 
(ರಾಜು ಖಂಡಿತಾ ಸೀಮಾಳನ್ನು ಹೊಡೆಯಬಹುದು) 


(೧೧೪) ಮತ್ತು (೧೨೪) ದ ವ್ಯಾಕರಣಾತ್ಮಕದಿಂದ (grammaticality) 
ತಿಳಿದುಬರುವುದೇನೆಂದರೆ ಪ್ರಶ್ನೆಗಳು ಮತ್ತು ರೀತಿಸೂಚಕಗಳಿಗೆ ನಕಾರಾತ್ಮಕ 
ಧುವೀಯ ಘಟಕಗಳನ್ನು ವಾಕ್ಕದೊಳಗೆ ತರಲು ಅನುಮತಿ ನೀಡುವ ಸಾಮರ್ಥ್ಯವಿದೆ. 
ಹಾಗಿದ್ದರೂ ಪ್ರಶ್ನೆಗಳು ಮತ್ತು ರೀತಿಸೂಚಕಗಳು ಕೇವಲ ಕಿಸೀ '೩y' ರೀತಿಯ 
ನಕಾರಾತ್ಮಕ ಧ್ರುವೀಯ ಘಟಕಗಳಿಗೆ ಮಾತ್ರ ವಾಕ್ಯದೊಳಗೆ ಬರಲು ಅನುಮತಿ 
ನೀಡುತ್ತವೆ; ಹರ್ಗಿಜ್‌/ಕತ್ಯ "tany ೦s" ತರಹದ ಘಟಕಗಳಿಗಲ್ಲ ಎ೦ಬುದನ್ನು 
ಗಮನಿಸಿ. ಇದನ್ನು (೧೧ಬ) (೧೨ಬ) ದ ಅವ್ಯಾಕರಣಾತ್ಮಕವು 
(ungrammaticality) ನಿದರ್ಶಿಸುತ್ತದೆ. ಭಾಷೆಯಲ್ಲಿ ಎರಡು ಪಕಾರದ ನಕಾರಾತ್ಮಕ 
ಧುವೀಯ ಘಟಕಗಳಿದ್ದಾವೆ ಎಂಬುದನ್ನು ಈ ಉದಾಹರಣೆಗಳು ತೋರಿಸಿಕೊಡುತ್ತವೆ. 
ಮೊದಲನೆಯ ಪ್ರಕಾರದ ನಕಾರಾತ್ಮಕ ಧ್ರುವೀಯ ಘಟಕಕ್ಕೆ ಅನುಮತಿ ಸಿಗಲು 
ವಾಕ್ಕದಲ್ಲೊಂದು ನಿಷೇಧಾತ್ಮಕ ಸೂಚಿ ಬೇಕೇಬೇಕು. ಎರಡನೆಯ ಪೆಕಾರದ ನಕಾರಾತ್ಮಕ 
ಧುವೀಯ ಘಟಕಕ್ಕೆ ವಾಕ್ಕದಲ್ಲಿ ನಿಷೇಧಾತ್ಮಕ ಸೂಚಿಯು ಇರದೇ ಇದ್ದರೂ 


೪೬ \ ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ 


ಪ್ರಶ್ನೆಗಳು ಮತ್ತು ರೀತಿಸೂಚಿಗಳ ಮೂಲಕ ಅನುಮತಿ ಸಿಗುತ್ತದೆ (ಕುಮಾರ್‌, 
೨೦೦೬). 
ಉಪಸಂಹಾರ 

ಈಗ, ಈ ಎಲ್ಲ ಸಂಗತಿಗಳು ಶಿಕ್ಷಕರಿಗೆ ಯಾವ ಅರ್ಥವನ್ನು ಸೂಟಿಸುತ್ತವೆ? 
ಮೊದಲನೆಯದಾಗಿ, ವಿವರಣಾತ್ಮಕವಾಗಿ ಸಮರ್ಪಕವಾದ ವಿಶ್ಲೇಷಣೆಗೆ ಕಡಮೆ 
ಕ್ರಿಯೆಗಳಿರುತ್ತವೆ ಎಂಬುದನ್ನು ಇವು ತೋರಿಸಿಕೊಡುತ್ತವೆ. ಸರಳವಾದ 
ನಿರೂಪಣೆಯಿಂದ ಮತ್ತು ಸಮರ್ಪಕ ವಿವರಣೆಯಿಂದ ಕಲಿಕೆಂಯು 
ಪರಿಣಾಮಕಾರಿಯಾಗಿ ಆಗುತ್ತದೆ. ಭಾಷಾರ್ಜನೆಯ ಪ್ರಕ್ರಿಯೆಯನ್ನು ಅರ್ಥ 
ಮಾಡಿಕೊಳ್ಳದೇ ಭಾಷೆಯನ್ನು ಕಲಿಸ ಹೊರಟರೆ ಕಲಿಕೆಯು ಕಷ್ಟವಾಗಬಹುದು. 
ದ್ವಿತೀಯ ಭಾಷೆಯ ಬೋಧನೆಯನ್ನು ಒಂದು ಸರಳರೇಖಾತ್ಮಕ ರೀತಿಯಲ್ಲಿ 
ಗೋಡೆಯೊಂದನ್ನು ಕಟ್ಟಿದಂತೆ, ಒಂದು ಇಟ್ಟಿಗೆಯ ಅನಂತರ ಮತ್ತೊಂದನ್ನು 
ಇಡುವ ರೀತಿಯಲ್ಲಿ ಮಾಡಬೇಕೆಂದಿಲ್ಲ, ಭಾಷಾವಿಜ್ಞಾನದ ಸಂಶೋಧನೆಯಲ್ಲಿ 
ಇತ್ತೀಚೆಗೆ ಕಂಡುಕೊಂಡ ಬಹಳಷ್ಟು ವಿಚಾರಗಳನ್ನು ಪರಿಗಣಿಸಿದರೆ ಭಾಷೆಯ 
ಬೆಳವಣಿಗೆಗೆ ತಕ್ಕ ಸನ್ನಿವೇಶಗಳನ್ನು ಸೃಜಿಸಿದರೆ ತಾನಾಗಿಯೇ ಬೆಳೆಯುತ್ತದೆ ಎಂಬ 
ಸಂಗತಿಯು ನಮ್ಮ ಕೇಂದ್ರವಾಗಬೇಕು. ಭಾಷಾ ಕಲಿಕೆಯಲ್ಲಿ ನೇರವಾದ 
ಮಧ್ಯಪ್ರವೇಶವು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುವುದಿಲ್ಲ, ಅದಕ್ಕಿಂತ 
ಅದು ಪರೋಕ್ಷವಾಗಿ ಆದರೆ ಒಳ್ಳೆಯದು (ಕ್ರಶೇನ್‌, ೧೯೮೫, ೨೦೦೩). ಈ 
ಲೇಖನದಲ್ಲಿ ನಾನು ಮಂಡಿಸಿದ ವಿಶ್ಲೇಷಣೆಯನ್ನು ಪರಿಗಣಿಸಿದರೆ ಭಾಷಾರ್ಜನೆಯ 
ಪ್ರಕ್ರಿಯೆಯು ಇನ್ನೂ ಚೆನ್ನಾಗಿ ಅರ್ಥವಾಗುತ್ತದೆ. ಭಾಷೆಯನ್ನು ಅರ್ಥ 
ಮಾಡಿಕೊಂಡಷ್ಟೂ ಕಡಮೆ ನಿಯಮಗಳು, ವ್ಯಾಕರಣ ಸರಳವಾದಷ್ಟೂ ಕಡಮೆ 
ಮಧ್ಯಪ್ರವೇಶ ಮತ್ತು ಬೋಧನೆಯು ಉತ್ತಮ ಗುಣಮಟ್ಟದ್ದಾಗುತ್ತದೆ ಮತ್ತು 
ಕಲಿಕೆಯೂ ಅಮೋಘನವಾಗಿರುತ್ತದೆ. 
ಪರಾಮರ್ಶನೆಗಳು: 
1. Agnihotri, RK (2006). Hindi: An essential grammar. London: Routledge 
2. Chomsky, N (1965). Aspects of the theory syntax. Cambridge, MA: 

The MIT Press 
3. Chomsky, N (1986). Knowledge of language: Its nature, origin and 
use. New York: Praeger 


ಭಾಷೆ ಮತ್ತು ಭಾಷಾ ಬೋಧನೆ: ಸಂಪುಟ- ೨ ನುಡಿ ಕಲಿಸುವ ನೂರು ದಾರಿ / ೪೭ 


4. Krashen, S (1985). The input hypothesis: Issues and implications. 
Longman 

5. Krashen, S (2003). Explorations in language acquisition and use. 
Portsmouth: Heinemann 

6. Kumar, R (2006). Syntax of negation and licensing of negative polarity 
items in Hindi. New York: Routledge R 


ಚಿಂತನಾತ್ಮಕ ಪ್ರಶ್ನೆಗಳು: 

೧. ಭಾಷಾ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? 

೨. ನಕಾರಾತ್ಮಕ ಧ್ರುವೀಯ ಘಟಕಗಳು ಎಂದರೇನು? 

೩. ಭಾಷಿಕ "ವಿಶ್ಲೇಷಣೆ ಎಂದರೇನು? . P E 

೪. ಭಾಷೆಯ ಬಗೆಗಿನ ಅಂತಸ್ಥ ಅರಿವಿಗೂ ಭಾಷಾರ್ಜನೆಯ ಪೆಕ್ರಿಯೆಗೂ ಏನು 
ಸಂಬಂಧ 


ರಾಜೇಶ್‌ ಕುಮಾರ್‌ (ಪಿಎಚ್‌.ಡಿ, ಇಲಿನಾಯಿಸ್‌) ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ 


ಆಫ್‌ ಟೆಕ್ನಾಲಜಿ, ಮದಾಸ್‌ನಲ್ಲಿ ಭಾಷಾಶಾಸ್ತ್ರವನ್ನು ಬೋಧಿಸುತ್ತಾರೆ. ಭಾಷಾ 


ಮೆ ಲ್ಲ - 


ವಿಜ್ಞಾನದ ಸಿದ್ದಾಂತಗಳು, ಸಮಾಜೋ-ಭಾಷಿಕ ವಿಜ್ಞಾನ, ಭಾಷೆ ಮತು ಶಿಕಣ 


ಿ 


ಹಾಗೂ ಸಂಜ್ಞಾವಾತ್ಮಕ ವಿಜ್ಞಾನಗಳು, ಸಂಶೋಧನೆ ಮತ್ತು ಬೋಧನೆ ಅವರ 
ಆಸಕ್ತಿಯ ಕ್ಷೇ ತ್ರೆಗಳು. thisisrajkumar(@ gmail.com 


pl 


ಅನುವಾದ: ಪ್ರಜ್ಞಾ / ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 
ಮೂಲ: mgr and Language Teaching Volume 1 Number 2 Issue 4 
July 2013. 


0 


